- ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷ 


ತು 


ಸದಸ್ಯರ ಹೆಸರು: 


ಮ. 


1064 | 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ 


(ಪದವೀಧರರ ಕ್ಷೇತ್ರ) 


ಉತ್ತರಿಸಬೇಕಾದ ಸಚಿವರು 


: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 12-03-2021 
3 ಪ್ರಶ್ನೆ ಉತರ 
ಸಂ. ೨ - 
"| (ಅ) | ರಾಜ್ಯದಲ್ಲಿ ಸುಸ್ಪಿತಿಯಲ್ಲಿಲ್ಲದ ಹೌದು, ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ವಾಹನಗಳು (ಆಟೋ, ರಿ, ಬಸ್‌, 
ಟೆಂಪೋ) ರಸ್ತೆಯಲ್ಲಿ 
ಸಂಚರಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

(ಆ) |ಈ ವಾಹನಗಳ ಸಂಚಾರದಿಂದ [ ಹೌದು, ಕೆಲವು ಪ್ರಕರಣಗಳಲ್ಲಿ ಸುಸ್ಥಿತಿಯಲ್ಲಿಲ್ಲದ 
ಅಪಘಾತಗಳು ಹೆಚ್ಚಾಗಿ ವಾಹನಗಳು ರಸ್ತೆಯ ಮೇಲೆ ಸಂಚರಿಸುವ ಸಂದರ್ಭದಲ್ಲಿ 
ಅಮಾಯಕರು ಅಪಘಾತಗಳು ಸಂಭವಿಸಿ ಅಮಾಯಕರು 
ಬಲಿಯಾಗುತ್ತಿರುವುದು - 'ಸರ್ಕಾರದ | ಬಲಿಯಾಗುತ್ತಿರುವ ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಗಮನಕ್ಕೆ ಬಂದಿದೆಯೇ; ಬಂದಿರುತ್ತವೆ, ಇಂತಹ ವಾಹನಗಳ ವಿರುದ್ಧ ಕಮ 

, ಜರುಗಿಸಲಾಗಿರುತ್ತದೆ ಮತ್ತು ರಸ್ತೆ ಅಪಘಾತಗಳನ್ನು 
ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮಗಳನ್ನು 


ಕ್ಯ ಗೊಳ್ಳಲಾಗುತ್ತದೆ. 


(ಇ) 


ಈ ವಾಹನಗಳ ಮಾಲೀಕರುಗಳು 
ಆರ್‌.ಟಿ.ಒ. ಕಛೇರಿಯಲ್ಲಿ . ಲಂಚ 
ನೀಡಿ ಎಫ್‌.ಸಿ. ಪಡೆದು ರಸ್ತೆಯಲ್ಲಿ 
ಸಂಚರಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಅಂತಹ ಯಾವತ್‌ ಪ್ರಕರಣಗಳು ಇಲಾಖೆಯಲ್ಲಿ 


ಕಂಡು ಬಂದಿರುವುದಿಲ್ಲ. 


ಅರ್ಹತಾ ಪತ್ರಗಳನ್ನು ವಿತರಿಸುವ ಮೊದಲು 
ವಾಹನಗಳನ್ನು ಕೂಲಂಕಷವಾಗಿ ಅತ್ಯಾಧುನಿಕ ತಾಂತ್ರಿಕ 
ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ತಾಂತ್ರಿಕವಾಗಿ ಅರ್ಹವಾದ | 


ವಾಹನಗಳಿಗೆ ಮಾತ್ರ ಅರ್ಹತಾ ಪತ್ರಗಳನ್ನು 
| ನೀಡಲಾಗುತ್ತಿದೆ. ' 

(ಈ) | ಬಂದಿದ್ದಲ್ಲಿ, ಹಳೆಯ ವಾಹನಗಳಿಗೆ ಮೋಟಾರು ವಾಹನಗಳ ಕಾಯ್ದೆ 1988ರ ಕಲಂ 
ಕಾಲಮಿತಿಯನ್ನು ನಿಗದಿಪಡಿಸಿ | 59ರಲ್ಲಿ ವಾಹನಗಳಿಗೆ ಕಾಲಮಿತಿ ನಿಗದಿಗೊಳಿಸುವ 
ಇಂತಹ ವಾಹನಗಳ ಪರವಾನಿಗೆ | ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುವುದರಿಂದ, ರಾಜ್ಯ 
ರದ್ದುಪಡಿಸಲು ಸರ್ಕಾರ ಕಟ್ಟುನಿಟ್ಟಿನ | ಸರ್ಕಾರದಿಂದ ವಾಹನಗಳಿಗೆ ಯಾವುದೇ ಕಾಲಮಿತಿ 
ಮ ಕೈಗೊಳ್ಳುವುದೇ? ನಿಗದಿಪಡಿಸಿರುವುದಿಲ್ಲ. 

ಟಿಡಿ 39 ಟಿಡಿಕ್ಕೂ 2021 A. 

| ಸ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


